ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ : 24ನೇ ಜುಲೈ, 2019 


9೨. ಗೋವಾ ಸರ್ಕಾರವು ರಾಜ್ಯದಿಂದ ವಿದ್ಯುತ್‌ಲೈನ್‌ ಎಳೆಯಲು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


564 (696) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಷ್ಟ್ರ €ಯ ವಿದ್ಯುತ್‌ ಜಾಲ ವಿತರಣಾ ಕೇಂದ್ರ ನರೇಂದ್ರದಲ್ಲಿದ್ದು, ಗೋವಾ ಸರ್ಕಾರವು ಕಂಪನಿಯೊಂದರೊಂದಿಗೆ ಒಪ್ಪಂದ 


ಮಾಡಿಕೊಂಡು 400 ಮೆಗಾ ವ್ಯಾಟ್‌ ವಿದ್ಯುತ್‌ ಲೈನ್‌ ಎಳೆದು ಪೂರೈಸಲು ಯೋಜನೆ ಹಾಕಿಕೊಂಡಿರುವುದು ನಿಜವೇ; 


(ಆ) ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದಾದರೆ ನರೇಂದ್ರದಿಂದ ಗೋವಾದ ಎಕ್ಸಡೆಂ ತನಕ ಸುಮಾರು 150 ಕಿ.ಮೀ. ವರೆಗೂ 


ವಿದ್ಯುತ್‌ ಲೈನ್‌ ಅಳವಡಿಸಬೇಕಾಗುತ್ತಿದ್ದು, ಈ ಮಾರ್ಗದಲ್ಲಿ ಬೆಳಗಾವಿ ಜಿಲ್ಲೆಯ 101 ಹೆಕ್ಟೇರ್‌, ಧಾರವಾಡ ಜಿಲ್ಲೆಯ 4.786 
ಹೆಕ್ಟೇರ್‌ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 70.55 ಹೆಕ್ಟೇರ್‌ ಅರಣ್ಯ ಭೂಮಿ ಬಳಕೆಯಾಗುತ್ತಿದ್ದು, ಇದರಿಂದ ಸಾವಿರಾರು ಮರಗಳ 
ಮಾರಣ ಹೋಮವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಉತ್ತರ ಕನ್ನ ಡ ದಾಂಡೇಲಿ, ಆನೇಧಾಮ, ದಾಂಡೇಲಿಯ ವನ್ಯ ಜೀವಿ ಸುರಕ್ಷಿತ ವಲಯ ಹಾಗೂ ಬೆಳಗಾವಿಯ ಭೀಮಘಡದ 
ಪರಿಸರ ಸೂಕ್ಷ್ಮ ವಲಯ ಮೂಲಕ ಪ್ರಸ್ತಾವಿತ ವಿದ್ಯುತ್‌ ಮಾರ್ಗ ಹಾದು ಹೋಗಲಿದ್ದು ಇದರಿಂದ ಪರಿಸರಕ್ಕೆ ಧಕ್ಕೆಯಾಗುತ್ತಿರುವ 
ಬಗ್ಗೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಈ ಯೋಜನೆಯನ್ನು ಸ್ಥಗಿತಗೊಳಿಸಲು ಸರ್ಕಾರ ಯೋಚಿಸಿದೆಯೇ? (ವಿವರ ನೀಡುವುದು) 


